ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಕಲ್ಯಾಣ ಕರ್ನಾಟಿಕದ ಪ್ರಮುಖ ಬೆಳೆಗಳ ಬೆಳೆಗಳನ್ನು ಖರೀದಿಸುವ ಕುರಿತು 


ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) - 
244 (213) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಲ್ಯಾಣ ಕರ್ನಾಟಿಕದ ಪ್ರಮುಖ ಬೆಳೆಗಳಾದ ತೊಗರಿ, ಉದ್ದು, ಹೆಸರು ಮುಂತಾದ ಬೆಳೆಗಳನ್ನು 
ರೈತರಿಂದ ಖರೀದಿಸಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; ಎಷ್ಟು ಕ್ವಿಂಟಾಲ್‌ ಬೆಳೆಯನ್ನು ರೈತರಿಂದ 
ಖರೀದಿಸಲಾಗಿದೆ; (ವಿವರ ನೀಡುವುದು) 


(ಆ) ರೈತರಿಂದ ಖರೀದಿಸಿದ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ನೀಡಲಾಗುತ್ತಿದೆಯೇ; 


(ಇ) ಹಿ೦ದೆ ರೈತರು ಬೆಳೆದ ಬೆಳೆಯನ್ನು 20 ಕ್ವಿಂಟಾಲ್‌ ಖರೀದಿಸಲಾಗುತ್ತಿದ್ದು, ಸದ್ಯ 10 ಕ್ವಿಂಟಾಲ್‌ 
ಬೆಳೆಯನ್ನು ರೈತರಿಂದ ಖರೀದಿಸಿರುವುದರಿಂದ ರೈತರಿಗೆ ಸಮಸ್ಯೆ ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಳ; ಬಂದಿದ್ದರೆ, ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? 


